ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ: ೨66(1324) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮಸೇನ(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಎಸ್‌.ಸಿ./ಎಸ್‌. ಟೆ. ಆಡಳಿತವಿರುವ ಶಾಲೆಗಳಿಗೆ ಶುಲ್ಕದಲ್ಲಿ 50% ರಿಯಾಯಿತಿ ಮುಂದುವರೆಸುವ 
ಬಗೆ 


n 


(ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಾಥಮಿಕ ಪ್ರೌಢ 
ಮತ್ತು ಪದವಿಪೂರ್ಪ್ಹ ಕಾಲೇಜುಗಳ ಮಂಜೂರಾತಿ ಅರ್ಜಿ ಶುಲ್ಕ ಸಂಸ್ಕರಣ ಶುಲ, 
ನವೀಕರಣ ಶುಲ್ಕ, ಇತ್ಯಾದಿ ಶುಲ್ಕಗಳಲ್ಲಿ ಶೇಕಡ 50 ರಷ್ಟು ರಿಯಾಯಿತಿಯನ್ನು 2018ರ 
ಆದೇಶದಲ್ಲಿ ರದ್ದುಪಡಿಸಿರುವುದು ನಿಜವೇ; 


(ಆ) ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುವ ಶಿಕಣ ಸಂಸ್ಥೆಗಳಿಗೆ ಈ 
ಶುಲ್ಕಗಳಲ್ಲಿ 50% ರಿಯಾಯಿತಿ ರದ್ದುಪಡಿಸಿದರೆ ಈ ಸಂಸ್ಥೆಗಳು ತುಂಬಾ 
ಸಂ೦ಕಷ್ಟ್ಮಕ್ಕೊಳಗಾಗುವುದರಿಂದ 2018ರ ಆದೇಶವನ್ನು ಹಿಂಪಡೆಯಲು ಕುಮ 
ವಹಿಸಲಾಗುವುದೇ ; 


(ಇ) ಎಸ್‌. ಸಿ. ಪಿ/ಟಿ. ಎಸ್‌. ಪಿ ಹಣದಿಂದ ಹಣ ಹೊಂದಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡಗಳ ಶಾಲೆಗಳಿಗೆ ಹಿಂದೆ ನೀಡುತ್ತಿದ್ದಂತೆ ಶುಲ್ಮಗಳಲ್ಲಿ 50% ರಿಯಾಯಿತಿಯನ್ನು 
ಮುಂದುವರೆಸಲಾಗುವುದೇ? 


